ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1824 

ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) 
24.03.2020 

ಮಾನ್ಯ ನಗರಾಭಿವೃದ್ಧಿ ಸಚಿವರು 


ಷ್‌ 


ಉತ್ತರ 


9] ge 


ಜಕ್ಕಮಗಳೂರು ಹಕ್ಷಯ 
Chikkamagalore Development 
Authority ರವರಿಂದ ಬಿಹಾರಿ 
ವಾಜಪೇಯಿ ಬಡಾವಣೆ ನಿರ್ಮಾಣ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಶ್ರೀ 
ಅಟಲ್‌ ಬಿಹಾರಿ ವಾಜಪೇಯಿ ವಸತಿ ಬಡಾವಣೆಯನ್ನು 
ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಯೋಜನೆಗೆ ಸರ್ಕಾರದ 
ಆದೇಶ ಸಂಖ್ಯೆ ನಅಇ 185 ಮೈಅಪ್ರಾ 2011, ದಿನಾಂಕ: 
22.12.2012 ರನ್ವಯ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 


ಆ) 


ಬಂದಿದ್ದಲ್ಲಿ 
ಯಾವಾಗ 


ಈ ಯೋಜನೆಯನ್ನು 
ಪ್ರಾರಂಭ ಮಾಡಲಾಯಿತು 
ಹಾಗೂ ಇದುವರೆವಿಗೂ ಬಿಡುಗಡೆ 
ಮಾಡಿರುವ ಅನುದಾನ ಎಷ್ಟು 
(ಸಂಪೂರ್ಣ ವಿವರ ಒದಗಿಸುವುದು); 


PR ENE 


ಸರ್ಕಾರದ ಆದೇಶ ಸಂಖ್ಯೆ `'ನಅಇ 785 ಮೈಠಪ್ರಾ 
2011, ದಿನಾಂಕ: 22.12.2012 ರಲ್ಲಿ ಚಿಕ್ಕಮಗಳೂರು 
ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಭಿವೃದ್ದಿಪಡಿಸಲು 
ಉದ್ದೇಶಿಸಿದ್ದ ಶ್ರೀ ಅಟಲ್‌ ಬಿಹಾರಿ ವಾಜಪೇಯಿ ವಸತಿ 
ಬಡಾವಣೆಯನ್ನು ರೂ. 127,11,49.089.00 ಅಂದಾಜು 
ವೆಚ್ಚದಲ್ಲಿ ಕೈಗೊಳ್ಳಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 


ಈ ಯೋಜನೆಯು ರೈತರ ಸಹಭಾಗಿತ್ವದಲ್ಲಿ 40:60 
ಯೋಜನೆಯಾಗಿದ್ದು, ಹತತ 193 ಎಕರೆ ವಿಸ್ಲೀರ್ಣದ 


ಪ್ರದೇಶದಲ್ಲಿ ವಸತಿ ಬಡಾವಣೆಯನ್ನು ನಿರ್ಮಾಣ ಮಾಡಲು 
ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. 


ಮುಂದುವರೆದು, ಸರ್ಕಾರದ ಆದೇಶ ಸಂಖ್ಯೆ; ನಅಇ 
185 ಮೈಲಅಪ್ರಾ 2011, ದಿನಾಂಕ: 17.01.2013 ರಲ್ಲಿ ಸದರಿ 
ಬಡಾವಣೆಯ ವಿದ್ಯುದೀಕರಣ ಕಾಮಗಾರಿಯನ್ನು 
ರೂ. 17,17,65,641.1 ಹಾಗೂ ಒಳಚರಂಡಿ ಕಾಮಗಾರಿಯನ್ನು 
ರೂ. 16,61,42,710.99 ಗೆಳ ಅಂದಾಜಿನಲ್ಲಿ ಕೈಗೊಳ್ಳಲು 
ಅನುಮೋದನೆ ನೀಡಲಾಗಿರುತ್ತದೆ. ಇವುಗಳ ಒಟ್ಟಾರೆ ಮೊತ್ತ 
ರೂ. 160.90 ಕೋಟಿಗಳಾಗಿರುತ್ತವೆ. 


2012-133 ನೇ ಸಾಲಿನ ಎಸ್‌.ಆರ್‌. ದರಗಳನ್ವಯ 
ಶೇ.18.5 ರಷ್ಟು ಹೆಚ್ಚುವರಿಯಾಗಿ ಒಟ್ಟು ಮೊತ್ತ ರೂ. 191.30 
ಕೋಟಿಗಳಲ್ಲಿ ಕಾಮಗಾರಿಯನ್ನು ಕೈಗೊಳ್ಳಲು ದಿನಾಂಕ: 
19.01.2013 ರಲ್ಲಿ ಮಂಜೂರಾತಿಯನ್ನು. | 


ಶ್ರೀ" ಅಟಲ್‌ ಬಿಹಾರಿ ವಾಜಪೇಯಿ ವಸತಿ 
ಯೋಜನೆಯನ್ನು ದಿನಾಂಕ: 04.02.2013 ರಂದು ಕಾಮಗಾರಿ 
ಕಾರ್ಯಾದೇಶ, ನೀಡಿ ಪ್ರಾರಂಭ ಮಾಡಲಾಗಿರುತ್ತದೆ. ನಂತರ 
ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆರ್ಥಿಕ 
ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿದ್ದ ಕಾರಣದಿಂದಾಗಿ 
ಯೋಜನೆ ಸ್ಥಗಿತಗೊಂಡಿತ್ತು. ಸದರಿ ಯೋಜನೆಗೆ 
ಸರ್ಕಾರದಿಂದ ಯಾವುದೇ ಅನುದಾನ ನೀಡಿರುವುದಿಲ್ಲ. 


ಈ ಯೋಜನೆಯ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲು ದಿನಾಂಕ: 16.12.2019 ರಂದು 
KUIDFC ಯಿಂದ ರೂ.50.00 ಕೋಟಿಗಳ ಸಾಲವನ್ನು 
ಪಡೆಯಲಾಗಿದೆ. ಪ್ರಾಧಿಕಾರದಿಂದ ಇದುವರೆವಿಗೆ ಒಟ್ಟಾರೆ 
ರೂ. 13466 ಕೋಟಿಗಳಷ್ಟು ಸದರಿ ಯೋಜನೆಯ 
ಕಾಮಗಾರಿಗಳ ನಿರ್ಮಾಣಕ್ಕಾಗಿ ವೆಚ್ಚ ಮಾಡಲಾಗಿದೆ. 


ಇ) 


ಕಾಮಗಾರಿ ಕೈಗೆತ್ತಿಕೊಳ್ಳುವ ಮುಂಚೆ 
ಸರಿಯಾದ ರೀತಿಯಲ್ಲಿ ಯೋಜನೆ 
ರೂಪಿಸದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಕರ್ನಾಟ ನಗರಾಭಿವೃದ್ಧಿ ಕಾಯ್ದೆ 1787 ₹00 135 
ರಡಿ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ಉಪ್ಪಳ್ಳಿ-ಇಂಬಾವರ 
ಗ್ರಾಮದಲ್ಲಿ ರೈತರ ಸಹಭಾಗಿತ್ವದೊಂದಿಗೆ 6040 ರ 
ಅನುಪಾತದಲ್ಲಿ ಪ್ರಾಧಿಕಾರದಿಂದ ಯೋಜನೆಯನ್ನು 
ಕೈಗೆತ್ತಿಕೊಂಡು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ 
ಕಾಯ್ದೆ 1988 ಕಲಂ, (15ಬಿ) ರಡಿ ಸರ್ಕಾರ ಅನುಮೋದನೆ 
ನೀಡಿರುತ್ತದೆ. 

ಚಿಕ್ಕಮಗಳೂರು ಸಗರಾಭಿವೃದ್ಧಿ ಪ್ರಾಧಿಕಾರದ 
ವತಿಯಿಂದ 2008-09 ನೇ ಸಾಲಿನಲ್ಲಿ ಪ್ರಾಧಿಕಾರದಿಂದ 
ರಚಿಸುವ ಬಡಾವಣೆಗಳ ನಿವೇಶನ ಹಂಚಿಕೆಗಾಗಿ ಬೇಡಿಕೆ 
ಸಮೀಕ್ಷೆಯನ್ನು ಮಾಡಲಾಗಿದ್ದು, ಅದರಂತೆ 7954 
ಸಾರ್ವಜನಿಕರು ನಿವೇಶನಕ್ಕಾಗಿ ನೊಂದಣಿ ಮಾಡಿಕೊಂಡಿದ್ದರು. 
ಇದರ ಪ್ರಕಾರ 13 ನೇ ಭಾಗ ಅರ್ಜಿಗಳನ್ನ್ವಯ ಅಂದರೆ 2651 
ಅರ್ಜಿಗಳು, ನಿವೇಶನ ಕೋರಿ ಬರುವುದನ್ನು ನಿರೀಕ್ಷಿಸಲಾಗಿತ್ತು. 
ಈ ಬಡಾವಣೆಯ ನಿರ್ಮಾಣದಿಂದ ಸುಮಾರು 2500 ವಿವಿಧ 
ಅಳತೆಯ ನಿವೇಶನಗಳು ರಜಿಸಲಾಗುತ್ತಿದ್ದು. ಇದರಿಂದ 
ಪ್ರಾಧಿಕಾರಕ್ಕೆ ಶೇ.60% ರಷ್ಟು ಭಾಗದಲ್ಲಿ 1500 ನಿವೇಶನಗಳು 
ಲಭ್ಯವಾಗುತ್ತಿದ್ದು. ಸದರಿ ನಿವೇಶನದ ಬೆಲೆ ಪ್ರತಿ ದಚರ ಅಡಿಗೆ 
ರೂ. 660/- ಗಳಂತೆ ನಿಗಧಿಪಡಿಸಲಾಗಿತ್ತು ಇದರಿಂದಾಗಿ 
ರೂ. 115 ಕೋಟಿಗಳು ಹಾಗೂ ಮೂಲೆ ನಿವೇಶನ, ವಾಣಿಜ್ಯ 
ನಿವೇಶನ ಮತ್ತು ನಾಗರೀಕ ಸೌಕರ್ಯ ನಿವೇಶನಗಳಿಂದ 
ಸುಮಾರು 130 ಕೋಟಿ ಒಟ್ಟಾಗಿ 245 ಕೋಟಿಗಳ 
ಆದಾಯವನ್ನು ನಿರೀಕ್ಷಿಸಿ, ಶ್ರೀ ಎ.ಬಿ.ವಾಜಪೇಯಿ ವಸತಿ 

ಶಿಕೋ 


ಬಿ 
ಬಡಾವಣೆಯ ಪ್ರಸ್ತಾವನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. 
5 ಜಿಲ್‌ 


ಈ) 


ಬಂದಿದ್ಧಕ್ಲೆ, `'ಕಾಮಗಾಕ ವಿಳಂಬವಾಗ 
ಹೊಣೆ ಯಾರು ಹಾಗೂ ಹೊಣೆಗಾರರ 
ಮೇಲೆ ಸರ್ಕಾರ ಯಾವ ಕ್ರಮ ಜರುಗಿಸಿದೆ; 


ಯಾವ ಕಾಲಮಿತಿಯೊಳಗೆ 
ಕಾಮಗಾರಿಯನ್ನು 
ಪೂರ್ಣಗೊಳಿಸಲಾಗುವುದು? 


7008-05 ನೇ ಸಾರಿನ ಪ್ರಾಧಿಕಾರದ `ಪತಹಾಂವ 
ರಚಿಸುವ ಬಡಾವಣೆಗಳ ನಿವೇಶನಗಳ ಹಂಚಿಕೆಗಾಗಿ ಬೇಡಿಕೆ 
ಸಮೀಕ್ಷೆಯನ್ನು ಮಾಡಲಾಗಿತ್ತು. ಅದರಂತೆ 7954 
ಸಾರ್ವಜನಿಕರು ನಿವೇಶನಕ್ಕಾಗಿ ನೊಂದಣಿ ಮಾಡಿಕೊಂಡಿದ್ದು, 
2012-13ನೇ ಸಾಲಿನಲ್ಲಿ ಶ್ರೀ ಎ.ಬಿ.ವಾಜಪೇಯಿ 
ವಸತಿ ಬಡಾವಣೆಗೆ ಅರ್ಜಿಗಳನ್ನು ಆಹ್ಪಾನಿಸಿದಾಗ ಹಾಗೂ 
ಶೇ. 10 ರಷ್ಟು ಪ್ರಾರಂಭಿಕ ಠೇವಣೆಯನ್ನು ಪಾವತಿಸಲು 
ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದಾಗ ಕೇವಲ 482 
ಅರ್ಜಿಗಳು ಬಾರದೇ ಇರುವುದರಿಂದ, ಹಣದ 
ಕೊರತೆಯಿಂದಾಗಿ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಲಾಗಿತ್ತು. 

ಈ ಬಡಾವಣೆಯ ಪ್ರದೇಶವು ಗುಡ್ಡಗಾಡು 
ಪ್ರದೇಶವಾಗಿದ್ದು, ಸ್ಥಳಾಕೃತಿ Topography 
ಅಸಮವಾಗಿರುವುದರಿಂದ ಹಾಗೂ ಸುಮಾರು 30 ಎಕರೆ 
ಪ್ರದೇಶದಲ್ಲಿ  ಗಟ್ಟಿಕಲ್ಲು . ಇರುವುದರಿಂದ ಕಾಮಗಾರಿ 
ನಿರ್ವಹಿಸುವಲ್ಲಿ ವಿಳಂಬವಾಗಿರುತ್ತದೆ. 

ಕಳೆದ 2 ವರ್ಷಗಳಲ್ಲಿ ಚಿಕ್ಕಮಗಳೂರಿನಲ್ಲಿ ಮಳೆ 
ಹೆಚ್ಚಾಗಿದ್ದು, 2018-19 ರಲ್ಲಿ 4 ತಿಲಗಳುಗಳ ಕಾಲ ಸತಕಪಾಗಿ 
ಮಳೆ ಬಂದಿರುವುದರಿಂದ ಮತ್ತು ಪ್ರಸ್ತುತ ಸಾಲಿನಲ್ಲಿಯೂ ಸಹ 
ಜುಲೈ ತಿಂಗಳಿನಿಂದ ಸತತವಾಗಿ ಮಳೆಯಾಗಿರುವುದರಿಂದ 
ಕಾಮಗಾರಿಯ ವಿಳಂಬವಾಗಿರುತ್ತದೆ. 

ಕಳೆದ 2 ವರ್ಷಗಳ ಕಾಲ ಮಳೆಗಾಲವನ್ನು 
ಹೊರತುಪಡಿಸಿ ಕಾಮಗಾರಿಯನ್ನು ನಿರಂತರವಾಗಿ 
ನಿರ್ವಹಿಸುತ್ತಿದ್ದು, ಪ್ರಸ್ತುತ ಸುಮಾರು ಶೇ.. 85% ರಷ್ಟು 
ಕಾಮಗಾರಿಯು ಭೌತಿಕವಾಗಿ ಪೂರ್ಣಗೊಂಡಿದ್ದು, ' ಬಾಕಿ 
ಶೇ. 15% ರಷ್ಟು ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 
ಸುಮಾರು ಒಂದು ತಿಂಗಳ ಕಾಲದಲ್ಲಿ ಅಂದರೆ ಏಪ್ರಿಲ್‌ 2020 
ರ ಅಂತ್ಯಕ್ಕೆ ಪೂರ್ಣಗೊಳಿಸಲಾಗುವುದು. 


ಸಂಖ್ಯೆ: ನಅಇ 15 ಎಲ್‌ಸಿಕ್ಯೂ 2020 (ಇ-ಕಡತ) 


ಬಿ.ಎ! ಬಸವರಾಜ) 
ನಗರಾಭಿವೃದ್ಧಿ ಸಚಿವರು. 


